ಕನಾಟಕ ವಿಧಾನ ಪರಿಷತ್ತು 


೦1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1257 

೦೦2. ಸದಸ್ಯರ ಹೆಸರು ಶ್ರೀ ಐವನ್‌ ಡಿ'ಸೋಜ 
(ನಾಮನಿರ್ದೇಶನ ಹೊಂದಿದವರು) 

೦8. ಉತ್ತರಿಸುವ ದಿನಾಂಕ 21.12.2೦18 

೦4. ಉತ್ತರಿಸುವೆ ಸಚಿವರು ಉಪ ಮುಖ್ಯಮಂತ್ರಿಗಳು 

ಕ್ರಸಂ ಪಶ್ನೆ ಉತ್ತರ 

©) | 2016-17, 2017-18ರಲ್ಲಿ ಕರ್ನಾಟಕ ರಾಜ್ಯದ 2016, 2017 ಮತ್ತು 2018ರಲ್ಲಿ ಕೋಮು ದ್ವೇಷದಿಂದ 
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು- ಗಲಟಿ ಮಂಗಳೂರು ನಗರದಲ್ಲಿ ಒಟ್ಟು 04 ಹತ್ಯೆ ಹಾಗೂ ದಕ್ಷಿಣ 
ಪ್ರನರಣಗಳಲ್ಲಿ ಪಾಣ ಕಳೆದುಕೊಂಡವರ | ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 02 ಹತ್ಯೆ ಪ್ರಕರಣಗಳು ಜರುಗಿವೆ. 
ಸಂಖ್ಯೆ ಎಷ್ಟು ಎಷ್ಟು ಪರಿಹಾರ ನೀಡಲಾಗಿದೆ; 
ಎಷ್ಟು ಆರೋಪಿಗಳನ್ನು ಬಂಧಿಸಲಾಗಿದೆ; | ಮಾಹಿತಿಯನ್ನು ಅನುಬಂಧ-ಅ ರಲ್ಲಿ ಒದಗಿಸಲಾಗಿದೆ. 
ಮ ಶಿಕ್ಷೆ ನಿಸಾ 

ಲಾಸೆಗೊಂಡ ಪ್ರಕರಣಗಳು ಎಷ್ಟು (ವಿವರ 
RA 

ಆ) | ಕೋಮು ಗಲಭೆ ಸೃಷ್ಟಿಸಿದವರನ್ನು ಹತ್ತಿಕ್ಕಲು ಕೋಮು ಗಲಭೆಯನ್ನು ಸೃಷ್ಟಿಸುವವರನ್ನು ಹತ್ತಿಕ್ಕಲು 

ಸರ್ಕಾರ ಕೈಗೊಂಡ ಕ್ರಮಗಳೇನು; ಅಂತಹವರ ವಿರುದ್ದ ಭದ್ರತಾ ಪ್ರಕರಣ. ರೌಡಿ ಶೀಟ್‌ಗಳು 
ಮತ್ತು ಗೂಂಡಾ ಕಾಯ್ದೆಯನ್ವಯ ಕ್ರಮ ತೆಗೆದುಕೊಳ್ಳಲಾಗಿದೆ 
ಮತ್ತು ಅವರುಗಳ ಮೇಲೆ ನಿರಂತರ ನಿಗಾ ವಹಿಸಲಾಗಿದೆ, 

ಇ) | ಕೋಮು ಗಲಭೆಯಲ್ಲಿ ಭಾಗಿಯಾದ | ಮಂಗಳೂರು ನಗರದಲ್ಲಿ ಕೋಮು ಗಲಭೆಯಲ್ಲಿ ಭಾಗಿಯಾದ 
ಆರೋಪಿಗಳ ವಿರುದ್ದ ಸರ್ಕಾರ ಗೂಂಡಾ | 03 ಆರೋಪಿತರ ವಿರುದ್ಧ ಗೂಂಡಾ ಕಾಯ್ದೆಯನ್ನಯ ಪ್ರಕರಣ 
ಕಾಯಿದೆಯನ್ನು ದಾಖಲಿಸಲಾಗಿದೆಯೇ; | ದಾಖಲಿಸಲಾಗಿದೆ. ಭದ್ರತೆ ಮತ್ತು ಗೌಪ್ಯತೆಯ ದೃಷ್ಟಿಯಿಂದ 
(ದಾಖಲಾಗಿದ್ದಲ್ಲಿ ಅವರುಗಳ ವಿವರ | ಸದರಿಯವರ ವಿವರವನ್ನು ಒದಗಿಸಲಾಗಿಲ್ಲ. 
ಒದಗಿಸುವುದು); 

ಈಶ) | ಗೂಂಡಾ ಕಾಯಿದೆಯನ್ವಯ ಎಷ್ಟು ಮಂದಿ ಮಂಗಳೂರು ನಗರದಲ್ಲಿ ಒಟ್ಟು !7 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. 
ಆರೋಪಿಗಳನ್ನು ದಕ್ಷಿಣ ಕನ್ನಡ ಮತ್ತು ವರ್ಷವಾರು ವಿಷರ ಕೆಳಗಿನಂತಿದೆ. 
ಉಡುಪಿ ಜಿಲ್ಲೆಗಳಲ್ಲಿ ಬಂಧಿಸಲಾಗಿದೆ; (ವಿವರ ಕಸ'7 ವರ್ಷ] ಬಂಧಿಸಲಾದವರ ಸಂಖ್ಯೆ 
ಒದಗಿಸುವುದು) i 2016 § 

k 2 2017 - 7 
3 | 2018 4 
ಒಟ್ಟು 17 
ಬಂಧಿಸಲಾದ ವ್ಯಕ್ತಿಗಳ ವಿವರವನ್ನು ಭದ್ರತೆ ಮತ್ತು ಗೌಪ್ಯತೆಯ 
ಹಿನ್ನೆಲೆಯಲ್ಲಿ ಒದಗಿಸಲಾಗಿಲ್ಲಿ. ಉಡುಪಿ ಜಿಲ್ಲೆಯಲ್ಲಿ ಗೂಂಡಾ 
ಕಾಯಿದೆಯನ್ನಯ ಯಾರನ್ನು ಬಂಧಿಸಿರುವುದಿಲ್ಲ. 

ಉ) | ಕೋಮು-ಗಲಭೆ ಪ್ರಚೋದಿಸಿ ಭಾಷಣ | ಕೋಮು ಗಲಭೆ ಪ್ರಚೋದಿಸಿ ಭಾಷಣ ಮಾಡುವವರ ವಿರುದ್ಧ 
ಮಾಡುವವರ ವಿರುದ್ಧ, ಕಾನೂನು ಕೈಗೆ | ಹಾಗೂ ಸಂಘಟನೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಅಗತ್ಯ 
ತೆಗೆದುಕೊಳ್ಳುವ ಸಂಘಟನೆಗಳನ್ನು | ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಪ್ರಾರಂಭಿಸಿದವರ ವಿರುದ್ದ ಸರ್ಕಾರ ಕೈಗೊಂಡ 
ಕಮಗಳೇನು? (ವಿವರ ಒದಗಿಸುವುದು) 


ಒಳ 1ರ ಬೆಳಗಾವಿ 2018 


ದಸ 


(ಡಾ: ಜ. ಪರಮೇಪ್ಪರ್ರ 
ಉಪ ಮುಖ್ಯುಷಂ೦ತ್ರಿ 


ಅನುಬಂಧ - ಅ 


ಮಂಗಳೂರು ನಗರ 
ಪ್ರಾಣ ಕಳೆದು 1 ಬಂಧಸವಾಷ ಗ 
ಪೊಲೀಸ್‌ ಠಾಣೆ | ಮೊಕದ್ದಮೆ ಸಂಖ್ಯೆ ಮತ್ತು ಕಲಂ | ಕೊಂಡವರ ಸಂಖ್ಯೆ ಸವಿತ ಆರೋಪಿತರ ಪ್ರಸುತ ಹಂತ 
> ಮ ( ವಿವರ > 
ಮತ್ತು ವವರ ಸಂಖ್ಯೆ 
ಉಳ್ಳಾಲ ಹೊಠಾ. 1] ಮೊಸಂ. 208/2016 ಕಲಂ 01 5,00,000/- 6 ಎಸ್‌ಸಿ ನೆಂ. 138/2016 
153(ಏ), 302, 201 ಐಪಿಸಿ ರಾಜೇಶ್‌ \ ದಿ:22.12.2018 ರಂದು 
, ಕೋಟ್ಯಾನ್‌ ವಿಚಾರಣೆಯಲ್ಲಿದೆ 
ಉಳ್ಳಾಲ ಪೊಕಾ. ಮೊ.ಸಂ. 226/2016 ಕಲರ 743, 01 5,00,000 /- 7 ಎಸ್‌ಸಿ ನಂ. 162/2016 
147, 148, 34], 323, 326, ಮೊಹಮ್ಮದ್‌ ದಿ:23.01.2019 ರಂದು 
307, 153ಎ), 302 ರೆ/ವಿ 149 ಸಫ್ಸಾನ್‌ ವಿಚಾರಣೆಯಲ್ಲಿದೆ 
ಐಪಿಸಿ ಮತ್ತು 27 ಆರ್ಮ್‌ ಆಕ್ಸ್‌ | 
ಸುರತ್ಕಲ್‌ ಹೊಠಾ' ಮೊ.ಸಂ 2208 Too 34 01 5,00,000/- 13 ಸಿಸಿ ನಂ. 1065/2018 
302, 120(ಬಿ) ರೆ/ವಿ 34 ಐಪಿಸಿ ದೀಪಕ್‌ ರಾವ್‌ ದಿ:17.12.2018 ರಂಡು 
ವಿಚಾರಣೆಯಲ್ಲಿದೆ 
ಕಾವೂರು`ಪೊ.ಠಾ.' ಮೊ.ಸಂ. 02೧08 ಕ೦ಂ 743, 01 5,00,000/- 1 ಎಸ್‌ಸಿ ನಂ. 98/2018 
144, 147, 148, 302 d/A 149 ಬಶೀರ್‌ ದಿ:27.12.2018 ರಂದು 
ಐಪಿಸಿ ಎಚಾರಣೆಯಲ್ಲಿದೆ 
ದಕ್ಷಿಣ ಕನ್ನಡ ಜೆಲ್ಲೆ 
ಮೊಕದ್ದಮೆ ಪ್ರಾಣ ಕಳೆದು ಬಂಧೆಸಲಾದೆ 
ಪೊಲೀಸ್‌ ಠಾಣೆ ಸಂಖ್ಯೆ ಮತ್ತು | ಕೊಂಡವರ ಸಂಖ್ಯೆ ಪರಿಹಾರದ ವಿವರ ಆರೋಪಿತರ ಪ್ರಸ್ತುತ ಹಂತ 
ಕಲಂ ಮತ್ತು ವಿವರ ಸಂಖ್ಯೆ 
ಬಂಟ್ನಾಳೆ ಪೊಠಾ ಮೊ.ಸಂ 01 ದಿ:28.03.2018 ರಂದು 09 ಎಸ್‌ಸಿ ನಂಬರ್‌ 
169/2017 ಮೃತ ಮಹಮ್ಮದ್‌ ರೂ. ಐದು ಲಕ್ಷ ಮೊತ್ತದ 195/2017 ಮುಂದಿನ 
' ' ಅಶ್ರಫ್‌ ಚೆಕ್‌ ವಿತರಿಸಲಾಗಿದೆ ವಿಚಾರಣೆ ದಿ:19.12.2018 
ಬಿ೦ಟ್ಸಾಳೆ ಹೊ.ಠಾ ಮೊಸಂ 01 ದಿ:28.03.2018 ರಂದು 18 ಎಸ್‌ಸಿ ನೆಂಬರ್‌ 
176/2017 ಮೃತ ಶರತ್‌ ರೂ. ಐದು ಲಕ್ಷ ಮೊತ್ತದ 151/2018 ಮುಂದಿನ 
ಕುಮಾರ್‌ ಚೆಕ್‌ ವಿತರಿಸಲಾಗಿದೆ ವಿಚಾರಣೆ ದಿ:22.01.2019 


